ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಆಗಸ್ಟ್ ೨೧ , ೨೦೧೪ ( ಶ್ರಾವಣ ೩೦ , ಶಕ ವರ್ಷ ೧೯೩೬ ) 
Bangalore, Thursday , August 21 , 2014 (Shravana 30 , Shaka Varsha 1936 ) 


ಸಂಪುಟ ೧೪೯ 
Volume 149 


ಸಂಚಿಕೆ ೩೪ 
Issue 34 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 02 SeVuNya 2014 , Bangalore , Dated : 09 -05 -2014 . 


In exercise of the powers conferred under Section 9 of the Code of Criminal Procedure read with Section 3 of the Prevention 
of Corruption Act, 1988 (Central Act 49 of 1988 ) and in accordance with the High Court Notification No. GOB (1) 4 (1 )/ 2014 , dated : 
26 -04 -2014 and Letter No. GOB (1)4 (1)/2014 , dated : 29-04 - 2014, of Registrar General, High court of Karnataka , the Government of 
Karnataka hereby appoints the following Judicial Officers in the cadre of District Judges as the Presiding Officers of the CBI 
Court/Special Courts established for trial of cases filed under Prevention of Corruption Act, 1988, with immediate effect. 


Name and Designation of the Officer 


Name of the CBI Court 


No . 


Sri. V .G . Bopaiah , 
Prl. District and Sessions Judge,Hassan . 


XXIII. Addl. City Civil and Sessions 
Judge , Bangalore City. (Vice Sri. N .K . 
Sudhindra Rao Transferred) (Spl. Court 
for trial of cases filed under PC Act) 


2 . 


Smt. MahalaxmiNerale , 
XLVII Addl. City Civil and Sessions Judge , Bangalore City 


XXI. Addl. City Civil and Sessions 
Judge, Bangalore City , (Vice Sri V. 
Srishananda Transferred) (Special 
Courts -CBI cases ) 


3 . 


| 


Sri M .Kanumaiah , 
Addl. District and Sessions Judge , Udupi to sit at Kundapura 


XLVI. Addl. City Civil and Sessions 
Judge, Bangalore City , (Vice Sri. Naik 
Ravi Manjappa Transferred ) (Spl. 
Courts -CBI cases) 


P . B . 284 


By Order and in the name of the Governor of Karnataka, 

Dr. Geetha L 
Under Secretary to Government, 
Department of Personnel and Administrative Reforms 

( Services -3). 


( ೨೨೫ ) 


೨೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೧, ೨೦೧೪ 


ಭಾಗ ೨ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಒಣ 23 ಕಸೈಸೇ 2014, ಬೆಂಗಳೂರು, ದಿನಾಂಕ : 24 - 03 - 2014, 
2014ನೇ ಸಾಲಿನಲ್ಲಿ 60 ವರ್ಷಗಳ ವಯೋಮಿತಿಯನ್ನು ಪೂರ್ಣಗೊಳಿಸಲಿರುವ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಈ 
ಕೆಳಕಂಡ ಅಧಿಕಾರಿಗಳು ಅವರ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕದಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿಯನ್ನು ಹೊಂದಲಿದ್ದಾರೆ. 


ಕ್ರಮ 


ಹೆಸರು ಮತ್ತು ಹುದ್ದೆ 


ನಿವೃತ್ತಿ ದಿನಾಂಕ 


ಸಂಖ್ಯೆ 


1. 


30 - 09 - 2014 


ಶ್ರೀ ಪಿ . ಬಿ. ಶೆಟ್ಟಿ, 
ನಿರ್ದೇಶಕರು ( ಪ್ರಭಾರ) ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಬೆಂಗಳೂರು 
ಶ್ರೀ ಆರ್.ಎಸ್. ವಿಶ್ವನಾಥ್, 
ಜಂಟಿ ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಬೆಂಗಳೂರು ನಗರ ಜಿಲ್ಲೆ 


30 - 09 - 2014 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್. ಆರ್ . ಪುಟ್ಟೇಗೌಡ 
P . R, 285 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಒಳಾಡಳಿತ ಇಲಾಖೆ, 

( ಪೊಲೀಸ್ ಸಹಾಯಕ ಸೇವೆಗಳು ). 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಇ 30 ಪೊಸಿಷ 2014, ಬೆಂಗಳೂರು, ದಿನಾಂಕ : 30 - 05 -2014, 
ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ಎಸ್. ಆರ್. ಸಿದ್ದಲಿಂಗಣ್ಣವರ್, ಪೊಲೀಸ್ ಅಧೀಕ್ಷಕರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ಹಾಗೂ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸಹಾಯಕ ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್, ಕೇಂದ್ರ ಸ್ಥಾನ, ಪೊಲೀಸ್ 
ಪ್ರಧಾನ ಕಛೇರಿ, ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ ನೇಮಿಸಿ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್. ರವಿಪ್ರಕಾಶ್ 
P . R . 286 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು), 
ಜಲಸಂಪನ್ಮೂಲ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಜಸಂಇ:224:ಸೇಸಕಿ:2013 ಬೆಂಗಳೂರು, ದಿನಾಂಕ : 07 -05 - 2014 
ಕರ್ನಾಟಕ ಲೋಕ ಸೇವಾ ಆಯೋಗದಿಂದ ಆಯ್ಕೆಗೊಂಡು ಜಲಸಂಪನ್ಮೂಲ ಇಲಾಖೆಗೆ ಆಯ್ಕೆಯಾಗಿರುವ ಈ ಕೆಳಕಂಡ ಅಭ್ಯರ್ಥಿಗಳಿಗೆ 
ಎರಡು ವರ್ಷಗಳ ಪರೀಕ್ಷಾರ್ಥ ಅವಧಿಯ ಮೇಲೆ ಸಹಾಯಕ ಇಂಜಿನಿಯರ್ ( ಸಿವಿಲ್) ಗಳಾಗಿ ರೂ . 22800 - 600 - 24600 - 700 - 28800 - 800 
33600 -900 - 39000 - 1050 -43200 ರ ವೇತನ ಶ್ರೇಣಿಯಲ್ಲಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ನೇಮಕಾತಿ ಮಾಡಿ ಆದೇಶಿಸಿದೆ. ಹಾಗೂ ಅವರ ಹೆಸರಿನ 
ಮುಂದೆ ಸೂಚಿಸಿರುವ ಕಛೇರಿಗಳಿಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಕೆ. ಪಿ.ಎಸ್. ಸಿ ಆಯ್ಕೆ ಅಭ್ಯರ್ಥಿ ಹೆಸರು ಮತ್ತು ವಿಳಾಸ 

ಪಟ್ಟಿ ಕ್ರಸಂಖ್ಯೆ 
ಸಂಖ್ಯೆ 

ಆಯ್ಕೆ ಮಾಡಿಕೊಂಡ ಸ್ಥಳ 
ಶ್ರೀ /ಶ್ರೀಮತಿ/ಕುಮಾರ /ಕುಮಾರಿ 
ಗೋವಿಂದ ನಾಯ್ಕ ಬಿನ್ ಮಂಟನಾಯ್ಕ , ಸ. ಕಾ . ಇಂ . ಕಚೇರಿ, ಕೃಭಾಜನಿನಿ, ಆಣೆಕಟ್ಟು ಉಪ ವಿಭಾಗ 
ಸೋಮನಪುರ( ವಿ), ದೇವಪುರ (ಪೋಸ್ಟ್), ನಂ .3, ಆಲಮಟ್ಟಿ, ಇಲ್ಲಿನ ಖಾಲಿ ಹುದ್ದೆಗೆ ನೇಮಿಸಿದೆ. 

ಗುಂಡ್ಲುಪೇಟೆ ( ತಾ ), ಚಾಮರಾಜನಗರ -571123. 
55 ಮುರಳಿ ಕೆ 

ಮುಖ್ಯ ಇಂಜನಿಯರ್‌ ಕಚೇರಿ, ಕೃಭಾಜನಿನಿ , ಕಾಲುವೆ 
#109 , 6ನೇ ಕ್ರಾಸ್ , ಬಳ್ಳಾರಿ ರಸ್ತೆ, 

ವಲಯ ನಂ .2 
ಬ್ಯಾಟರಾಯನಪುರ, ಬೆಂಗಳೂರು-560092. ರಾಂಪೂರ ಇಲ್ಲಿನ ಖಾಲಿ ಹುದ್ದೆಗೆ ನೇಮಿಸಿದೆ. 


ಕ್ರಮ | 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೧, ೨೦೧೪ 


೨೨೭ 


ಕ್ರಮ 


ಕೆ. ಪಿ .ಎಸ್ . ಸಿ ಆಯ್ಕೆ 
ಪಟ್ಟಿ ಕ್ರ.ಸಂಖ್ಯೆ 


ಸಂಖ್ಯೆ 


94 


95 


_ 5 


| 


102 


6 


| 


105 


ಅಭ್ಯರ್ಥಿ ಹೆಸರು ಮತ್ತು ವಿಳಾಸ 

ಆಯ್ಕೆ ಮಾಡಿಕೊಂಡ ಸ್ಥಳ 
ಶ್ರೀ /ಶ್ರೀಮತಿ/ ಕುಮಾರ / ಕುಮಾರಿ 
ಮಹಾಲಕ್ಷ್ಮಿಎಸ್ ಬಿನ್ ಸೋಮಣ್ಣ, 

| ಸ. ಕಾ . ಇಂ . ಭಮೇಯೋ . ಉಪವಿಭಾಗ ನಂ .5 , ತರೀಕೆರೆ 
ಸಹಜಾನಂದನಗರ, ಕೆ.ಆರ್. ಸ್ಟೀಲ್ ಟ್ರೇಡರ್ 

| ಇಲ್ಲಿನ ಖಾಲಿ ಹುದ್ದೆಗೆ ನೇಮಿಸಿದೆ. 
ಎದುರು, ಫೆಡರಲ್ ಬ್ಯಾಂಕ್ ಹತ್ತಿರ, ಡಿ. ಕ್ರಾಸ್ , 
ದೊಡ್ಡಬಳ್ಳಾಪುರ -561203 
ಶ್ವೇತ. ಪಿ ಬಿನ್ ಪುಟ್ಟರಾಜು, ಕಟ್ಟಿಗೇನಹಳ್ಳಿ, ಜಾಲ | ಸ. ಕಾ . ಇಂ . ಭಮೇಯೋ . ಉಪವಿಭಾಗ ನಂ . 20, 
ಹೋಬಳಿ, ಯಲಹಂಕ ಪೋಸ್ಟ್, 

ಆದಿವಾಲ ಇಲ್ಲಿನ ಖಾಲಿ ಹುದ್ದೆಗೆ ನೇಮಿಸಿದೆ. 
ಬೆಂಗಳೂರು- 560064 
ಸೌಮ್ಯ , ಹೆಚ್. 

ಸ. ಕಾ . ಇಂ . ಭಮೇಯೋ . ಉಪವಿಭಾಗ ನಂ .17, ದೊಡೇರಿ 
ನಂ .30 , ಎಂ . ಐ . ಜಿ -2 , ಗ್ರೂಪ್ -3, 

ಇಲ್ಲಿನ ಖಾಲಿ ಹುದ್ದೆಗೆ ನೇಮಿಸಿದೆ. 
ಕೆ.ಹೆಚ್. ಬಿ. ಕಾಲೋನಿ, ಹೂಟಗಳ್ಳಿ, 
ಮೈಸೂರು- 570018 . 
ಅರ್ಚನಾ. ಎಂ .ಎನ್. 

ಸ. ಕಾ . ಇಂ . ವಾರಾಹಿ. ಯೋಜನಾ ಉಪವಿಭಾಗ ನಂ .2, 
ನಂ .374, ನಿಮಿಶಾಂಬ ಲೇಔಟ್ , 

ಸಿದ್ದಾಪುರ ಇಲ್ಲಿನ ಖಾಲಿ ಹುದ್ದೆಗೆ ನೇಮಿಸಿದೆ. 
ಇ ಅಂಡ್ ಎಫ್ ಬ್ಲಾಕ್ , 1ನೇ ಮೇನ್, ರಾಮಕೃಷ್ಣ 
ನಗರ ಮೈಸೂರು-570023 
ಕಾವ್ಯಶ್ರೀ . ಆರ್ ದೊಡ್ಡಮನಿ, 

ಮುಖ್ಯ ಇಂಜನೀಯರ್ ಕಚೇರಿ, ಕೃಭಾಜನಿನಿ, ಕಾಲುವೆ 
ನಂ . 123, 3ನೇ ಹಂತ,ಬಡೇಪುರ್ ಕಾಲೋನಿ, ವಲಯ ನಂ .1 ಭೀಮರಾಯನಗುಡಿ. ಇಲ್ಲಿನ ಖಾಲಿ | 
ಸೇಡಮ್ ರೋಡ್, ಗುಲ್ಬರ್ಗಾ - 585105 

ಹುದ್ದೆಗೆ ನೇಮಿಸಿದೆ. 
ದೀಪಾ ದೇವೇಂದ್ರಸಿಂಗ್ ರಜಪೂತ್ 

ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಕಛೇರಿ ಘಬಕಾನಿ 
ಕೇರಾಫ್, ಡಿ. ಬಿ. ರಜಪೂತ್., ನಂ .2839 , ಹೈ ವೃತ್ತ ಹಿಡಕಲ್ ಡ್ಯಾಂ ಇಲ್ಲಿನ ಖಾಲಿ ಹುದ್ದೆಗೆ ನೇಮಿಸಿದೆ. 
ಸ್ಪೀಟ್, ಗಣೇಶ್‌ಪುರ , ಬೆಳಗಾಂ - 591108. 
ಮಂಜುನಾಥ ಹಲ್ಗಾರ್, 

ಸ. ಕಾ . ಇಂ . ಕಚೇರಿ, ಕೃಭಾಜನಿನಿ, ನಾ . ಬ . ದಂ . ಕಾ 
ನಂ . 25 ಶ್ರೀ ಕೃಷ್ಣಾ ನಗರ, ಜ್ಞಾನಗಂಗಾ ಪೋಸ್ಟ್ 

| ಉಪವಿಭಾಗ ನಂ .16 , ದೋರನಹಳ್ಳಿ ಇಲ್ಲಿನ ಖಾಲಿ 
ಆಫೀಸ್, ಕುಶನೂರುರೋಡ್, ಗುಲ್ಬರ್ಗಾ - 585106 

ಹುದ್ದೆಗೆ ನೇಮಿಸಿದೆ. 
ನಾಗರಾಜ ಬಿನ್ ಅಮೃತ್‌ 

ಸ. ಕಾ . ಇಂ . ಕಚೇರಿ, ಕೃಭಾಜನಿನಿ, ಜೆ . ಬಿ . ಸಿ ಉಪವಿಭಾಗ 
ಶೇರ್‌ಖಾನೆ, ನಂ . 11 - 773/lಎ. ಬೋರಾಬಾಯಿ 

ನಂ .15, ಅವರಾದ ಇಲ್ಲಿನ ಖಾಲಿ ಹುದ್ದೆಗೆ ನೇಮಿಸಿದೆ . 
ನಗರ , ಬ್ರಂಪುರ, ಗುಲ್ಬರ್ಗಾ - 585103 
ಶ್ರೀಪೀಠ ಎಸ್ . ಕುಂಬಾವತ್ , 

ಕಾರ್ಯಪಾಲಕ ಇಂಜನೀಯರ್ ಕಚೇರಿ, ಕೃಭಾಜನಿನಿ, 
ಹೆಲ್ತ್ (ಕ್ವಾರ್ಟಸ್‌) ಕೆಇಬಿ ಆಫೀಸ್ ಎದುರು, 

ಐಬಿಸಿ ವಿಭಾಗ ನಂ . 2 ಆಲಮೇಲ ಇಲ್ಲಿನ ಖಾಲಿ ಹುದ್ದೆಗೆ 
ಕ್ಯಾಮೇನ ಹಳ್ಳಿ ರೋಡ್, ಹೊಳವನಹಳ್ಳಿ, 

ನೇಮಿಸಿದೆ. 
ಕೊರಟಗೆರೆ ತಾ , ತುಮಕೂರು-572121. 
ಪ್ರಿಯಾಂಕ ಅಶೋಕ್ ಗಜಪತಿ, 

ಕಾರ್ಯಪಾಲಕ ಇಂಜನೀಯರ್ ಕಚೇರಿ, ಘಬಕದಾನಿ 
ನಂ . 354 , ಸ್ತ್ರೀಂ ನಂ . 13 , ಟಿ. ವಿ. ಸೆಂಟರ್‌, ವಿಭಾಗ ನಂ .2 ಹಿಡಕಲ್ ಡ್ಯಾಂ ಇಲ್ಲಿನ ಖಾಲಿ ಹುದ್ದೆಗೆ 
ಬೆಳಗಾಂ - 590011 , 

ನೇಮಿಸಿದೆ. 


141 


_ 144 


146 


ಪ್ರಕಾಶ್ ವೈಜಿನಾಥ್ ಸಜ್ಜನಶೆಟ್ಟಿ , 

ಸ. ಕಾ . ಇಂ . ಕಚೇರಿ, ಕೃಭಾಜನಿನಿ , ಎಸ್. ಬಿ. ಸಿ ಓ & ಎಂ 
ನಂ . 82 /1, ಬೆಲ್ಲೋನಿಪೋಸ್ಟ್( ಸಿಹೆಚ್) , ಔರಾದ್ 

ಉಪವಿಭಾಗ ನಂ .10 , ಹಸನಾಪೂರ ಇಲ್ಲಿನ ಖಾಲಿ 
ತಾ .,ಬೀದರ್‌ - 585436 . 

ಹುದ್ದೆಗೆ ನೇಮಿಸಿದೆ. 
ಶ್ವೇತಾ ಬಿಲ್ಲವ, 

ಮುಖ್ಯ ಇಂಜನೀಯರ್‌ ಕಚೇರಿ, ಕೃಭಾಜನಿನಿ, ಕಾಲುವೆ 
ನಂ . 1 - 949 / 7/2ಸಿ, ಓಜಾಲೇಔಟ್, ಶ್ರೀ ಗುರು 

| ವಲಯ ನಂ .1 ಭೀಮರಾಯನಗುಡಿ . ಇಲ್ಲಿನ ಖಾಲಿ 
ಕಾಲೇಜ್ ಪಕ್ಕ, ರಾಮಮಂದಿರ ರಿಂಗ್‌ರೋಡ್, ಹುದ್ದೆಗೆ ನೇಮಿಸಿದೆ. 
ಗುಲ್ಬರ್ಗಾ -585102. 


೨೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೧ , ೨೦೧೪ 


ಭಾಗ ೨ 


160 | 


161 


18 


164 


ಕ್ರಮ ಕೆ. ಪಿ.ಎಸ್ . ಸಿ ಆಯ್ಕೆ ಅಭ್ಯರ್ಥಿ ಹೆಸರು ಮತ್ತು ವಿಳಾಸ 

ಪಟ್ಟಿ ಕ್ರ.ಸಂಖ್ಯೆ 
ಸಂಖ್ಯೆ 

ಆಯ್ಕೆ ಮಾಡಿಕೊಂಡ ಸ್ಥಳ 
ಶ್ರೀ / ಶ್ರೀಮತಿ/ ಕುಮಾರ/ಕುಮಾರಿ 
149 ರಘು ಕುಂದರಗಿ , 

ಸ. ಕಾ . ಇಂ . ಕಚೇರಿ, ಕೃಭಾಜನಿನಿ, ಐಬಿಸಿ ಉಪವಿಭಾಗ 
ಎ / ಪಿ - ಕೈನಾಕಟ್ಟಿ , ಬಾದಾಮಿ ತಾ . ಬಾಗಲಕೋಟೆ ನಂ . 25 , ಯಂಕಂಚಿ ಇಲ್ಲಿನ ಖಾಲಿ ಹುದ್ದೆಗೆ ನೇಮಿಸಿದೆ. 
ಜಿಲ್ಲೆ- 587206 . 
ಮಹಾದೇವೇಗೌಡ, 

ಸೂಪರಿಂಟೆಂಡಿಂಗ್ ಇಂಜನೀಯರ್ ಕಚೇರಿ, 
ಹುತ್ತನಗೌಡರ್, ನೂಲ್ವಿ, ಹುಬ್ಬಳ್ಳಿ ತಾ . 

ಕೃಭಾಜನಿನಿ , ಓ & ಎಂ ವೃತ್ತ ನಂ . 2 ರಾಂಪೂರ. ಇಲ್ಲಿನ 
ಧಾರವಾಡ- 580028. 

ಖಾಲಿ ಹುದ್ದೆಗೆ ನೇಮಿಸಿದೆ. 
ಮಹೇಶ. ಎಂ ., 

ಕಾರ್ಯಪಾಲಕ ಇಂಜನೀಯರ್ ಕಚೇರಿ, ಕೃಭಾಜನಿನಿ 
ನಂ .537 , ಹೊಸಬೀದಿ, ಹಿನಕಲ್ , 

ಐಬಿಸಿ ಓ & ಎಂ ವಿಭಾಗ, ಸಂಖ್ಯೆ:8 ಝಳಕಿ ಇಲ್ಲಿನ ಖಾಲಿ 
ಮೈಸೂರು-570017 

ಹುದ್ದೆಗೆ ನೇಮಿಸಿದೆ. 
ಸೌಮ್ಯತ ವೀರಭದ್ರಪ್ಪ ಹಲವಾರ್‌, 

ಸ. ಕಾ . ಇಂ . ಕಚೇರಿ, 
ನಂ . 1902 /2ಎ , ತಲವಾಯಿ ಬಿಲ್ಡಿಂಗ್ , ಬಸವ ಕನೀನಿನಿ, ಮಬದಕಾನಿ, ಉಪವಿಭಾಗ ನಂ .15, ಕುರಹಟ್ಟಿ 
ಟೆಂಪಲ್ ಎದುರು, ದೇಸಾಯಿ ಓಣಿ, 

ಇಲ್ಲಿನ ಖಾಲಿ ಹುದ್ದೆಗೆ ನೇಮಿಸಿದೆ. 
ಹುಬ್ಬಳ್ಳಿ- 580028 
19 | 169 ಕೊಟ್ರೇಶ್ ಬಿನ್ ಬಸವರಾಜ್ ಗಡ್ಡಿ , ವಿದ್ಯಾನಗರ, ಸ . ಕಾ . ಇಂ . ಕಚೇರಿ, 
ಸರ್ಕಾರಿ ಶಾಲೆ ಹತ್ತಿರ, ಕುಕನೂರು ಪೋಸ್ಟ್, 

ಕೃಭಾಜನಿನಿ , ನಾ . ಬ. ದಂ . ಕಾ . ಉಪವಿಭಾಗ ನಂ .15 , ಗಲಗ 
ಯಲಬುರ್ಗ ತಾ . ಕೊಪ್ಪಳ -583232. 

ಕ್ಯಾಂಪ:ಕೃಷ್ಣಪೂರ ಇಲ್ಲಿನ ಖಾಲಿ ಹುದ್ದೆಗೆ ನೇಮಿಸಿದೆ. 
20 ಉದಯಕುಮಾರ್ . ಜಿ., 

ಸೂಪರಿಂಟೆಂಡಿಂಗ್ ಇಂಜನೀಯರ್, ಕೃಭಾಜನಿನಿ, 
ಗೋಪಿನಾತಂ, ಕೊಳ್ಳೇಗಾಲ ತಾ . ಚಾಮರಾಜನಗರ ಕಾಲುವೆ ವೃತ್ತ ನಂ .2, ಕೃಷ್ಣಾಪೂರ ಇಲ್ಲಿನ ಖಾಲಿ ಹುದ್ದೆಗೆ 
ಜಿಲ್ಲೆ - 571490 

ನೇಮಿಸಿದೆ. 
ಅನಿಲ್ ಕುಮಾರ್ ನಾಯಕ್ 

ಕಾರ್ಯಪಾಲಕ ಇಂಜನೀಯರ್ ಕಚೇರಿ, ಕೃಭಾಜನಿನಿ, 
ಬಿನ್ ನೀಲಪ್ಪ ನಾಯಕ್, ನವಲಿ 

ನಾ . ಎ . ದಂ . ಕಾ . ವಿಭಾಗ, ರೋಡಲಬಂಡಾ ಇಲ್ಲಿನ ಖಾಲಿ 
ತಾಂಡ, ನವಲಿ ಪೋಸ್ಟ್, ಗಂಗಾವತಿ ತಾ . 

ಹುದ್ದೆಗೆ ನೇಮಿಸಿದೆ. 
ಕೊಪ್ಪಳ - 583229. 
ಮುಖ್ಯವಾದ ಸೂಚನೆಗಳು: 
1 . ದಿನಾಂಕ:28.02.2014 ರ ಅಧಿಸೂಚನೆ ಸಂಖ್ಯೆ : ಜಸಂಇ:224:ಸೇಸಕಿ:2013 ರಲ್ಲಿನ ಎಲ್ಲಾ ಷರತ್ತುಗಳು , ನಿಬಂಧನೆಗಳು ಅನ್ವಯಿಸುತ್ತವೆ. 

ಹಾಗೂ ಆಯ್ಕೆಯಾಗಿರುವ ಸಹಾಯಕ ಇಂಜಿನಿಯರ್‌ಗಳ ಜೇಷ್ಠತಾ ಕ್ರಮಾಂಕವೂ ಕರ್ನಾಟಕ ಲೋಕ ಸೇವಾ ಆಯೋಗದ ಜೇಷ್ಠತಾ 

ಪಟ್ಟಿಯಲ್ಲಿರುವಂತೆ ಮುಂದುವರೆಯುವುದು. 
2. ಕೆ.ಪಿ. ಎಸ್. ಸಿ ಆಯ್ಕೆ ಪಟ್ಟಿ ಕ್ರಮ ಸಂಖ್ಯೆ: 04, 42, 69, 143,154 , 158 , 167 ಮತ್ತು 171 ರ ಅಭ್ಯರ್ಥಿಗಳಿಗೆ ಸಿಂಧುತ್ವ ಪ್ರಮಾಣ ಪತ್ರ 

ಸ್ವೀಕೃತವಾದ ನಂತರದಲ್ಲಿ ಆದೇಶ ಹೊರಡಿಸಲಾಗುವುದು . 
3 . ಈ ಅಧಿಸೂಚನೆಯಲ್ಲಿ ಸ್ಥಳ ನಿಯುಕ್ತಿಗೊಳಿಸಿರುವ ಅಭ್ಯರ್ಥಿಗಳನ್ನು ಆಯಾ ಹುದ್ದೆಗೆ ಮಾತ್ರ ಸ್ಥಳ ನಿಯುಕ್ತಿಗೊಳಿಸತಕ್ಕದ್ದು. ಇದರಲ್ಲಿ ಯಾವುದೇ 
ತೊಡಕುಂಟಾದಲ್ಲಿ ಕೂಡಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ಹಾಗೂ ಯಾವುದೇ ಕಾರಣದಿಂದಲೂ ಬೇರೆ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಲು 

ತಾವೇ ನಿರ್ಧಾರ ಕೈಗೊಳ್ಳದಂತೆ ನಿರ್ದೇಶಿಸಲಾಗಿದೆ. 
4 . ಸಹಾಯಕ ಇಂಜಿನಿಯರ್‌ಗಳಿಗೆ ಸ್ಥಳ ನಿಯುಕ್ತಿ ಆದೇಶ ಹೊರಡಿಸಿದ್ದು, ಹದಿನೈದು (15 ) ದಿವಸಗಳೊಳಗಾಗಿ ನೇಮಿಸಲಾಗಿರುವ ಕಛೇರಿಯ 

ಅಧಿಕಾರಿಗಳ ಸಮ್ಮುಖದಲ್ಲಿ ಕೆಲಸಕ್ಕೆ ಹಾಜರಾಗತಕ್ಕದ್ದು. ತಪ್ಪಿದಲ್ಲಿ ಅಭ್ಯರ್ಥಿಯ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು. ಹಾಗೂ 
ಯಾವುದೇ ಕಾರಣದಿಂದಲೂ ಈ ಅವಧಿಯನ್ನು ವಿಸ್ತರಿಸಲಾಗುವುದಿಲ್ಲ. 


174 


177 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶಂಕರ್ .ಎಸ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಜಲಸಂಪನ್ಮೂಲ ಇಲಾಖೆ . 


PR- 296 


SC- 200 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೧, ೨೦೧೪ 


೨೨೯ 


ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಾರಿ 73 ಸಾಇಸೇ 2014 , ಬೆಂಗಳೂರು, ದಿನಾಂಕ : 26 - 05 - 2014 
ಶ್ರೀ ಡಿ . ರಮೇಶ್ ದುಬೆ , ಪ್ರಾದೇಶಿಕ ಸಾರಿಗೆ ಅಧಿಕಾರಿ ( ಸ್ವತಂತ್ರ ಪ್ರಭಾರ), ಮೈಸೂರು ( ಪಶ್ಚಿಮ ) ಇವರು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ನಿಯಮ 285 (1) ( ಎ) ರ ಅನ್ವಯ ದಿನಾಂಕ : 31 - 05 - 2014 ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಸ್ವಇಚ್ಚಾ 
ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಬೀರೇಶ್, 
PR- 297 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC - 50 

ಸಾರಿಗೆ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಕೃತ ಜ್ಞಾಪನ 
ಸಂಖ್ಯೆ : ನಅಇ 39 ಸಮನ್ವಯ 2014, ಬೆಂಗಳೂರು, ದಿನಾಂಕ : 21 - 05 - 2014 
ವಿಷಯ : ನಗರಾಭಿವೃದ್ಧಿ ಇಲಾಖೆಯ ಟೆಂಡರ್ ಬುಲೆಟಿನ್‌ಲ್ಲಿ ಪ್ರಕಟಿಸಲು ಅಪರ ಕಾರ್ಯದರ್ಶಿ ನಗರಾಭಿವೃದ್ಧಿ 

ಇಲಾಖೆ ಇವರನ್ನು ಟೆಂಡರ್ ಬುಲೆಟಿನ್ ಅಧಿಕಾರಿಯನ್ನಾಗಿ ನೇಮಿಸುವ ಬಗ್ಗೆ. 
ಉಲ್ಲೇಖ: ಅಧಿಕೃತ ಜ್ಞಾಪನ ಸಂಖ್ಯೆ ನಅಇ 39 ಸಮನ್ವಯ 2014 ದಿನಾಂಕ: 01.03 .2014 , 

ಉಲ್ಲೇಖಿತ ಅಧಿಕೃತ ಜ್ಞಾಪನದಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಟೆಂಡರ್ ನೋಟಿಫಿಕೇಷನ್ ಪ್ರಸ್ತಾವನೆಗಳನ್ನು ಟೆಂಡರ್ ಬುಲೆಟಿನ್‌ನಲ್ಲಿ ಪ್ರಕಟಿಸಲು 
ಸರ್ಕಾರದ ಉಪ ಕಾರ್ಯದರ್ಶಿ - 2 , ನಗರಾಭಿವೃದ್ಧಿ ಇಲಾಖೆ ಇವರನ್ನು ಟೆಂಡರ್ ಬುಲೆಟಿನ್ ಅಧಿಕಾರಿಯನ್ನಾಗಿ ನೇಮಿಸಲಾಗಿದ್ದು , ಇದನ್ನು ಮಾರ್ಪಡಿಸಿ 
ಇವರ ಬದಲಾಗಿ ಸರ್ಕಾರದ ಅಪರ ಕಾರ್ಯದರ್ಶಿ , ನಗರಾಭಿವೃದ್ಧಿ ಇಲಾಖೆ ಇವರನ್ನು ಟೆಂಡರ್ ಬುಲೆಟಿನ್ ಅಧಿಕಾರಿಯನ್ನಾಗಿ ಕೂಡಲೇ ಜಾರಿಗೆ 
ಬರುವಂತೆ ನೇಮಿಸಲಾಗಿದೆ. 

ಎನ್. ಗೋಪಾಲಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR- 298 

ನಗರಾಭಿವೃದ್ಧಿ ಇಲಾಖೆ (ಸಮನ್ವಯ ) 
ತೋಟಗಾರಿಕೆ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ತೋಇ39 ರೇಉನಿ 2014 , ಬೆಂಗಳೂರು, ದಿನಾಂಕ : 19 - 06 -2014 
ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ಆರ್ಟಿಕಲ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 8( ಎ) ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಶ್ರೀ ಬಿ.ಎಫ್. ಪಾಟೀಲ್, ಭಾ . ಆ . ಸೇ ., ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ಕೈಮಗ್ಗ ಮತ್ತು ಜವಳಿ ನಿರ್ದೇಶಕರು ಇವರನ್ನು 
ಡಾ : ಡಿ. ಎ. ವೆಂಕಟೇಶ್, ಭಾ . ಆ . ಸೇ ., ಹಿಂದಿನ ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ಕೈಮಗ್ಗ ಮತ್ತು ಜವಳಿ ನಿರ್ದೇಶಕರು ಇವರ ಸ್ಥಾನದಲ್ಲಿ ಕರ್ನಾಟಕ 
ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಉಮಾವತಿ, 
P . R . 299 

ಪೀಠಾಧಿಕಾರಿ ( ಪ್ರಭಾರ), 

ತೋಟಗಾರಿಕೆ ಇಲಾಖೆ(ರೇಷೆ) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 234 ಪಿಪಿಇ 2010 , ಬೆಂಗಳೂರು, ದಿನಾಂಕ : 19 - 06 - 2014 
ಶ್ರೀ ವಿ.ಆರ್‌. ಹೊಸೂರ್‌, ಕಾನೂನು ಅಧಿಕಾರಿ( ಹಿರಿಯ ), ಕರ್ನಾಟಕ ರಾಜ್ಯ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ , ಬೆಂಗಳೂರು ಇವರಿಗೆ 
ರೂ . 40050 -1050 - 45300 -1200 -52500 -1350 - 56550ರ (ಗ್ರೂಪ್- ಎ ಶ್ರೇಣಿ) ವೇತನ ಶ್ರೇಣಿಯಲ್ಲಿ ಅಭಿಯೋಗ ಉಪ ನಿರ್ದೇಶಕರ ಹುದ್ದೆಗೆ 
ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ 
ಕಚೇರಿಯಲ್ಲಿ ಶ್ರೀ ಎಸ್. ಸಿ. ಅಗಸಿಮನಿ ಇವರ ವಯೋನಿವೃತ್ತಿಯಿಂದ ತೆರವಾದ ಅಭಿಯೋಗ ಉಪ ನಿರ್ದೇಶಕರ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದ್ರಪ್ಪ ಕಟ್ಟಿಮನಿ, 
PR-300 

ಸರ್ಕಾರದ ಅಧೀನ ಕಾರ್ಯದರ್ಶಿ. 

ಒಳಾಡಳಿತ ಇಲಾಖೆ | 
( ಅಭಿಯೋಗ, ಕಾಫಿಮೋಸ ಮತ್ತು ಪೊಲೀಸ್ ಸೇವೆಗಳು – ಬಿ) 


೨೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೧ , ೨೦೧೪ 

ಭಾಗ ೨ 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಇ 385 ಪಿಪಿಇ 2013, ಬೆಂಗಳೂರು, ದಿನಾಂಕ : 17 - 06 - 2014 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಈ ಕೆಳಕಂಡ ತಃಖ್ಯ ಅಂಕಣ ( 2) ರಲ್ಲಿ ನಮೂದಿಸಿರುವ ಸರ್ಕಾರಿ 
ಅಭಿಯೋಜಕರುಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಮುಂದಿನ ಆದೇಶದವರೆಗೆ ತಃಖ್ಯ ಅಂಕಣ (3) ರಲ್ಲಿ ನಮೂದಿಸಿರುವ ಸ್ಥಳಗಳಿಗೆ ಈ ಕೂಡಲೇ 
ಜಾರಿಗೆ ಬರುವಂತೆ ವರ್ಗಾಯಿಸಲಾಗಿದೆ. 
ಕ್ರಮ ಸಂಖ್ಯೆ ಹೆಸರು, ಪದನಾಮ ಮತ್ತು ಪ್ರಸ್ತುತ ಕರ್ತವ್ಯ 

ವರ್ಗಾಯಿಸಿರುವ ಸ್ಥಳ 
ನಿರ್ವಹಿಸುತ್ತಿರುವ ಸ್ಥಳ 
- 01 02 

03 
| ಶ್ರೀಮತಿ ಸರೋಜಾ ಜಿ. ಹೊಸಮನಿ, 

ಸರ್ಕಾರಿ ಅಭಿಯೋಜಕರು, 
ಸರ್ಕಾರಿ ಅಭಿಯೋಜಕರು, 

ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಹಾವೇರಿ ಖಾಲಿ ಹುದ್ದೆಗೆ. 
ತ್ವರಿತಗತಿ ನ್ಯಾಯಾಲಯ , ಶಿರ್ಶಿ , 
ಶ್ರೀ ಕೆ. ಕೊಟ್ರೇಗೌಡ, 

ಸರ್ಕಾರಿ ಅಭಿಯೋಜಕರು, 
ಸರ್ಕಾರಿ ಅಭಿಯೋಜಕರು, 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ತ್ವರಿತಗತಿ ನ್ಯಾಯಾಲಯ , ಭದ್ರಾವತಿ. 

ದಾವಣಗೆರೆ- ಖಾಲಿ ಹುದ್ದೆಗೆ. 
3 , ಶ್ರೀ ಎಸ್.ಆರ್.ಸೂಡಿ, 

ಕಾನೂನು ಅಧಿಕಾರಿ( ಹಿರಿಯ) , ಸಿಆರ್‌ಇ ಸೆಲ್, ಬೆಂಗಳೂರು 
4ನೇ ಅಪರ ಸರ್ಕಾರಿ ಅಭಿಯೋಜಕರು, ಗುಲ್ಬರ್ಗಾ. 

- ಖಾಲಿ ಹುದ್ದೆಗೆ. 
4, ಶ್ರೀ ಎನ್. ಎಂ . ಬೆಳ್ಳಕ್ಕಿ , 

ಸರ್ಕಾರಿ ಅಭಿಯೋಜಕರು, 
ಸರ್ಕಾರಿ ಅಭಿಯೋಜಕರು, 

ಪ್ರಧಾನ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ, 
ಸಿಸಿಹೆಚ್ ನ್ಯಾಯಾಲಯ , ಬೆಂಗಳೂರು. 

ಬೆಂಗಳೂರು ನಗರ. 
ಮೇಲ್ಕಂಡ ಅಧಿಕಾರಿಗಳ ವರ್ಗಾವಣೆಯು ಕೋರಿಕೆ ವರ್ಗಾವಣೆಯಾಗಿರುವುದರಿಂದ ವರ್ಗಾವಣೆ ಭತ್ಯೆಗೆ ಅರ್ಹರಿರುವುದಿಲ್ಲ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೇಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು - ಬಿ) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 385 ಪಿಪಿಇ 2013, ಬೆಂಗಳೂರು, ದಿನಾಂಕ : 17 - 06 - 2014 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಈ ಕೆಳಕಂಡ ತಃಖ್ಯ ಅಂಕಣ ( 2) ರಲ್ಲಿ ನಮೂದಿಸಿರುವ ಸಹಾಯಕ ಸರ್ಕಾರಿ 
ಅಭಿಯೋಜಕರುಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಮುಂದಿನ ಆದೇಶದವರೆಗೆ ತಃಖ್ಯ ಅಂಕಣ ( 3) ರಲ್ಲಿ ನಮೂದಿಸಿರುವ ಸ್ಥಳಗಳಿಗೆ ಈ ಕೂಡಲೇ 
ಜಾರಿಗೆ ಬರುವಂತೆ ವರ್ಗಾಯಿಸಲಾಗಿದೆ. 
ಕ್ರಮ ಸಂಖ್ಯೆ | ಹೆಸರು, ಪದನಾಮ ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾಯಿಸಿರುವ ಸ್ಥಳ 
02 


01 


_ 03 


ಶ್ರೀಮತಿ ಎ . ವಿ . ಮಧು, 
ಸಸಅ, ಪ್ರಧಾನ ಹಿರಿಯ ಸಿವಿಲ್ ಜಡ್ಸ್ ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಮಧುಗಿರಿ. 
ಶ್ರೀ ಡಿ. ಪ್ರಶಾಂತಕುಮಾರ್, 
ಸಸಅ, ಪ್ರಧಾನ ಹಿರಿಯ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಅಫಜಲ್‌ಪುರ . 
ಶ್ರೀಮತಿ ಪಾರ್ವತಿ, 
ಸಸಅ, 2ನೇ ಹೆಚ್ಚುವರಿ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಕಡೂರು. 


ಸಹಾಯಕ ಸರ್ಕಾರಿ ಅಭಿಯೋಜಕರು , 
1ನೇ ಹೆಚ್ಚವರಿ ಸಿಜೆ( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ತುಮಕೂರು - ಖಾಲಿ ಹುದ್ದೆಗೆ. 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಅಧಿಕ ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ಹೊಸದುರ್ಗ - ಖಾಲಿ ಹುದ್ದೆಗೆ. 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
1ನೇ ಸಿಜೆ ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಹಾಸನ 
- ಖಾಲಿ ಹುದ್ದೆಗೆ. 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೧ , ೨೦೧೪ 


೨೩೧ 


ಕ್ರಮ ಸಂಖ್ಯೆ 


ಹೆಸರು, ಪದನಾಮ ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾಯಿಸಿರುವ ಸ್ಥಳ 
02 

03 
ಶ್ರೀ ಕೆ. ವಿ. ಅಶ್ವತ್ಥನಾರಾಯಣ, ಸಸಅ , ಅಧಿಕ ಸಿಜೆ(ಕಿವಿ ) ಮತ್ತು ಸಹಾಯಕ ಸರ್ಕಾರಿ ಅಭಿಯೋಜಕರು ,ಪ್ರಧಾನ 
ಜೆಎಂಎಫ್‌ಸಿ ನ್ಯಾಯಾಲಯ , ಹೊಸಕೋಟೆ. 

ಸಿಜೆ( ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 

ದೇವನಹಳ್ಳಿ - ಖಾಲಿ ಹುದ್ದೆಗೆ. 
ಶ್ರೀಮತಿ ಕೆ.ಜಿ. ಅಶ್ವಿನಿ, 

ಸಹಾಯಕ ಸರ್ಕಾರಿ ಅಭಿಯೋಜಕರು , 
ಸಸಅ, ಸಿಜೆ( ಕಿವಿ) ಜೆಎಂಎಫ್‌ಸಿ ನ್ಯಾಯಾಲಯ , ಸಕಲೇಶಪುರ. 4ನೇ ಜೆಎಂಎಫ್‌ಸಿ ನ್ಯಾಯಾಲಯ , ಮೈಸೂರು- ಖಾಲಿ 

ಹುದ್ದೆಗೆ. 
ಶ್ರೀಮತಿ ಪಿ.ಕೃಷ್ಣವೇಣಿ, 

ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಸಅ, ಅಧಿಕ ಸಿಜೆ( ಕಿವಿ ) ಜೆಎಂಎಫ್‌ಸಿ ನ್ಯಾಯಾಲಯ , 5ನೇ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ (ಸಂಚಾರಿ) 
ಬಾಗೇಪಲ್ಲಿ. 

ಸಿವಿಲ್ ನ್ಯಾಯಾಧೀಶರು ( ಕಿವಿ) ನ್ಯಾಯಾಲಯ , 

ಬೆಂಗಳೂರು ನಗರ - ಖಾಲಿ ಹುದ್ದೆಗೆ. 
ಶ್ರೀಮತಿ ಹಿರೇಮಠ ಸುರೇಖಾ ಶಾಂತಯ್ಯ , 

ಸಹಾಯಕ ಸರ್ಕಾರಿ ಅಭಿಯೋಜಕರು , 
ಸಸಅ, ಅಧಿಕ ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, | ಹೆಚ್ಚುವರಿ ಸಿಜೆ ( ಹಿವಿ) ನ್ಯಾಯಾಲಯ , ದೇವನಹಳ್ಳಿ 
ಕುಣಿಗಲ್. 


ಮೇಲ್ಕಂಡ ಅಧಿಕಾರಿಗಳ ವರ್ಗಾವಣೆಯು ಕೋರಿಕೆ ವರ್ಗಾವಣೆಯಾಗಿರುವುದರಿಂದ ವರ್ಗಾವಣೆ ಭತ್ಯೆಗೆ ಅರ್ಹರಿರುವುದಿಲ್ಲ. 


PR -301 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು - ಬಿ) 
ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 39 ಡಿಟಿಇ 2014 , ಬೆಂಗಳೂರು, ದಿನಾಂಕ : 26 - 05 - 2014 
ಕರ್ನಾಟಕ ಲೋಕ ಸೇವಾ ಆಯೋಗದಿಂದ ಆಯ್ಕೆಯಾದ ಡಾ|| ವೆಂಕಟೇಶ ಇವರನ್ನು ತಾಂತ್ರಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ ಇಂಜಿನಿಯರಿಂಗ್ 
ಕಾಲೇಜಿನ ಪ್ರಾಂಶುಪಾಲರ ಹುದ್ದೆಗೆ ( ಎ . ಐ . ಸಿ. ಟಿ. ಇ ವೇತನ ಶ್ರೇಣಿ ರೂ . 37400 - 67000 + 10000 AGP ) ಎರಡು ವರ್ಷಗಳ ಪರಿವೀಕ್ಷಣಾ ಅವಧಿ 
ಮೇರೆಗೆ ನೇಮಕಾತಿ ಮಾಡಲಾಗಿದೆ ಹಾಗೂ ಈ ಕೆಳಗೆ ಸೂಚಿಸಲಾದ ಸ್ಥಳದಲ್ಲಿನ ಪ್ರಾಂಶುಪಾಲರ ಖಾಲಿ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. ಸದರಿ 
ಹುದ್ದೆಗೆ ಆಯ್ಕೆಯಾಗಿ ನೇಮಕಾತಿ ಆದೇಶ ಹೊರಡಿಸಿದ ದಿನಾಂಕದಿಂದ 15 ದಿನಗಳೊಳಗಾಗಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 


ಕ್ರ ಸಂ 


ಅಭ್ಯರ್ಥಿಗಳ ಹೆಸರು ಮತ್ತು ವಿಳಾಸ 


ನೇಮಿಸಲಾದ ಸ್ಥಳ 


ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು, ಕುಶಾಲನಗರ 


ಡಾ : ವೆಂಕಟೇಶ್ ಬಿನ್ ಲೇಟ್ ನರಸಿಂಹಯ್ಯ , 
ಎಂಐಜಿ 1, 50 / ಎ , ಕೆಹೆಚ್ಬಿ 2ನೇ ಹಂತ, ಕುವೆಂಪುನಗರ, 


ಹಾಸನ - 573201. 


ಸದರಿ ನೇಮಕಾತಿಯು ಈ ಕೆಳಗಿನ ಷರತ್ತುಗಳಿಗೊಳಪಟ್ಟಿರುತ್ತದೆ. 

1) ಇವರನ್ನು ಎರಡು ವರ್ಷಗಳ ಪರಿವೀಕ್ಷಣಾ ಅವಧಿಗೆ ಒಳಪಡಿಸಲಾಗಿರುತ್ತದೆ. 
2) ಈ ನೇಮಕಾತಿ ತಾತ್ಕಾಲಿಕವಾಗಿದ್ದು ಆಗಿಂದಾಗ್ಗೆ ವಿಧಿಸುವ ಸೇವಾ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ ಹಾಗೂ ಕಾರ್ಯ ವರದಿಗೆ ತೆರಳುವ 

ಸಂದರ್ಭದಲ್ಲಿ ಯಾವುದೇ ಪ್ರಯಾಣ ಭತ್ಯೆ /ದಿನಭತ್ಯೆ ಪಡೆಯುವಂತಿರುವುದಿಲ್ಲ. 
3) ಜನ್ಮ ದಿನಾಂಕ, ವಿದ್ಯಾರ್ಹತೆ ( ಅಂಕಪಟ್ಟಿ) ಹಾಗೂ ನಡತೆಗೆ ಸಂಬಂಧಿಸಿದ ಮೂಲ ದಾಖಲಾತಿಗಳನ್ನು ನಿರ್ದೇಶಕರು, ತಾಂತ್ರಿಕ 

ಶಿಕ್ಷಣ ಇಲಾಖೆ ರವರಿಗೆ ಸಲ್ಲಿಸತಕ್ಕದ್ದು. 
4) ಕರ್ನಾಟಕ ಸೇವಾ (ಸೇವಾ ಮತ್ತು ಕನ್ನಡ ಭಾಷೆ ಪರೀಕ್ಷೆಗಳು) ನಿಯಮಗಳ (1974) ರ ಅಡಿ ನಿಗದಿಪಡಿಸಿರುವ ಕನ್ನಡ ಭಾಷಾ 

ಪರೀಕ್ಷೆ ಹಾಗೂ ಇತರೆ ಪರೀಕ್ಷೆಗಳಲ್ಲಿ ಪರಿವೀಕ್ಷಣಾ ಅವಧಿಯಲ್ಲಿ ಉತ್ತೀರ್ಣರಾಗತಕ್ಕದ್ದು. 


R .N .I. No. KARBIL / 2001/47147 POSTAL REGN. No .RNP /KA /BGS/2202/ 2014 - 16 
Licensed to post without prepayment WPP No . 297 
೨೩೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೧ , ೨೦೧೪ 


ಭಾಗ ೨ 


5 ) ಇವರ ನೇಮಕಾತಿಯು ಪ್ರಸ್ತಾಪಿತ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ 

ದಾಖಲಾಗಿರುವ ಅರ್ಜಿ ಸಂಖ್ಯೆ:1927 /09 , 1929 –1959 /09 ಮತ್ತು 1381 - 138310 ರಲ್ಲಿ ಹಾಗೂ ಹಾಲಿ ಪ್ರಾಂಶುಪಾಲರ ಹುದ್ದೆಗೆ 
ನೇಮಕಾತಿಗೆ ಸಂಬಂಧಿಸಿದಂತೆ ಅರ್ಜಿ ಸಂಖ್ಯೆ :1384/ 2013ರಲ್ಲಿನ ಅಂತಿಮ ತೀರ್ಪಿಗೆ ಬದ್ಧವಾಗಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ .ನಾಗಭೂಷಣ್ , 
PR- 302 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC - 25 

ಶಿಕ್ಷಣ ಇಲಾಖೆ ( ತಾಂತ್ರಿಕ ಶಿಕ್ಷಣ) 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಣ 102 ಐಡಿಎಂ 2014 , ಬೆಂಗಳೂರು, ದಿನಾಂಕ : 15 - 05 - 2014 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ: ಜಿಒಬಿ(I4(1)/ 2014 , ದಿನಾಂಕ:26 - 04 - 2014 ರನ್ವಯ ವರ್ಗಾಯಿಸಲ್ಪಟ್ಟಿರುವ 
ಹಾಗೂ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ (ಸೇವೆಗಳು - 3) ಅನಧಿಕೃತ ಟಿಪ್ಪಣಿ ದಿನಾಂಕ:09 - 05 - 2014ರಲ್ಲಿ ಕಾರ್ಮಿಕ ಇಲಾಖೆಯ ವಶಕ್ಕೆ 
ನೀಡಿರುವ ಈ ಕೆಳಕಂಡ ಜಿಲ್ಲಾ ನ್ಯಾಯಾಧೀಶರ ವೃಂದದ ಅಧಿಕಾರಿಗಳಿಗೆ ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಾನಕ್ಕೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ: 

ಅಧಿಕಾರಿಯ ಹೆಸರು, ಪದನಾಮ ಮತ್ತು ಹಾಲಿ 
ಕ್ರ ಸಂ 

ಸ್ಥಳ ನಿಯುಕ್ತಿಗೊಳಿಸಲಾದ ನ್ಯಾಯಾಲಯ ಮತ್ತು ಪದನಾಮ 
ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಾಲಯ | 
ಶ್ರೀ ಬಿ . ವಿ . ಪ್ರಕಾಶ್ 

ಅಧ್ಯಕ್ಷಾಧಿಕಾರಿ , ಕಾರ್ಮಿಕ ನ್ಯಾಯಾಲಯ, ಬೆಂಗಳೂರು ಇಲ್ಲಿನ 
ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು, 

ಖಾಲಿ ಹುದ್ದೆಗೆ 
ದಕ್ಷಿಣ ಕನ್ನಡ, ಮಂಗಳೂರು. 
ಶ್ರೀ ಬೆಳವಿಗಿ ಬಸವರಾಜ್ ಬಸ್ಸಪ್ಪ ಅಧ್ಯಕ್ಷಾಧಿಕಾರಿ , ಕಾರ್ಮಿಕ ಅಧ್ಯಕ್ಷಾಧಿಕಾರಿ , 2ನೇ ಹೆಚ್ಚುವರಿ ಕಾರ್ಮಿಕ ನ್ಯಾಯಾಲಯ , 
ನ್ಯಾಯಾಲಯ , ಗುಲ್ಬರ್ಗ 

ಬೆಂಗಳೂರು ಇಲ್ಲಿ ಶ್ರೀ ಜೆ.ಎಸ್ . ಚಿಕ್ಕಣ್ಣವರ್ ಇವರು ದಿನಾಂಕ: 
30 - 04 - 2014 ರಂದು ವಯೋನಿವೃತ್ತಿ ಹೊಂದಿರುವ 

ಸ್ಥಾನದಲ್ಲಿ. 
3 ) ಶ್ರೀ .ರಾಜೀವ್ ಗುರುನಾಥ್ ಜೋಷಿ, 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಅಧ್ಯಕ್ಷಾಧಿಕಾರಿ , ಕಾರ್ಮಿಕ ನ್ಯಾಯಾಲಯ, ಹುಬ್ಬಳ್ಳಿ ಇಲ್ಲಿ 
ಸತ್ರ ನ್ಯಾಯಾಧೀಶರು, ದಾವಣಗೆರೆ 

ಶ್ರೀಮತಿ ಬಿ.ಎಸ್. ಭಾರತಿ ಇವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನದಲ್ಲಿ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವಿ. ನಾಗೇಶ ರಾವ್, 

ಪೀಠಾಧಿಕಾರಿ - 5, 
ಕಾರ್ಮಿಕ ಇಲಾಖೆ ( ಕಾರಾವಿಯೋ ( ವೈ ) ಸೇವೆಗಳು) 


PR-303 
SC -50 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


